ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ: 29ನೇ ಸಷ್ಟ೦ಬರ್‌, 2020 


ರಾಮನಗರ ನಗರಸಭೆಯಲ್ಲಿ ಕೋವಿಡ್‌-19ರ ಅವಧಿಯಲ್ಲಿ ಸಾರ್ವಜನಿಕವಾಗಿ ಯಾವುದೇ ಕೆಲಸಗಳು 
ಆಗಿದಿರುವ ಕುರಿತು 


ಶ್ರೀ ಕೆ.ಸಿ. ಕೊಂಡಯ್ಯ (ಸ್ಮಳೀಯ ಸಂಸ್ಥೆಗಳ ಕ್ಲೇತು:- 
928(1065) ಮಾನ್ಯ ನಗರಾಭಿವೃದ್ಧಿ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ರಾಮನಗರ ನಗರಸಭೆಯಲ್ಲಿ ಕೋವಿಡ್‌-19ರ ಅವಧಿಯಲ್ಲಿ ಸಾರ್ವಜನಿಕಾಗಿ ಯಾವುದೇ 
ಕೆಲಸಗಳನ್ನು (ಕೋವಿಡ್‌ ಪ್ರಕರಣಗಳನ್ನು ಹೊರತುಪಡಿಸಿ) ಮಾಡದಿರಲು ಸರ್ಕಾರ ನಿರ್ಬಂಧ 
ಎವಿಧಿಸಿತ್ತೇ; 


(ಆ) ಕೋವಿಡ್‌-2019ರ ಅವಧಿಯಲ್ಲಿ ಹೊಸದಾಗಿ ಮಾಡಿರುವ ಇ-ಖಾತೆಗಳು ಮತ್ತು ಕಟ್ಟಿಡ ನಿರ್ಮಾಣ 
ಮಾಡಲು ನೀಡಿರುವ ಪರವಾನಿಗೆಗಳ ಸಂಖ್ಯೆ ಎಷ್ಟು ; 


(ಇ) ಅನಧಿಕೃತ ಸ್ವತ್ತುಗಳಿಗೆ ಇ-ಖಾತೆಯನ್ನು ತೆರೆಯಲು ಇರುವ ಮಾನದಂಡಗಳು ಅಥವಾ 
ನಿಯಮಾವಳಿಗಳೇಮು; 


(ಈ) ಪ್ರಸ್ತುತ ನಗರಸಭೆಯಲ್ಲಿ (ಕೋವಿಡ್‌ ಪ್ರಕರಣಗಳನ್ನು ಹೊರತುಪಡಿಸಿ) ಸಾರ್ವಜನಿಕರ ಕೆಲಸ- 
ಕಾರ್ಯಗಳನ್ನು ಮಾಡಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದೇ ? 


